ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಕರ್ನಾಟಕ ಲೋಕಸೇವಾ ಆಯೋಗದವರು ನಡೆಸುವ ಪರೀಕ್ಷೆಗಳ ಕುರಿತು 
ಶ್ರೀ ನಸೀರ್‌ ಅಹ್ಮದ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು) - 
322 (232) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಭಾರತ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಇಲಾಖೆಯು ಇ-ಸಂಗ್ರಹಣಾ ವ್ಯವಸ್ಥೆಗಳ ಗುಣಮಟ್ಟ ಅವಶ್ಯಕತೆಗಳನ್ನು 
ಪಾಲಿಸಲು ಹೊರಡಿಸಿರುವ ಮಾರ್ಗಸೂಚಿಗಳಲ್ಲಿ, ಒಂದು ವೇಳೆ ಸಾರ್ವಜನಿಕ ಸಂಸ್ಥೆಯು ಇ-ಸಂಗ್ರಹಣೆ ಪ್ರಕ್ರಿಯೆಯಿಂದ ವಿನಾಯ್ತಿ 
ಪಡೆದರೆ, ಆಗ ಹೊರಗುತ್ತಿಗೆ ಏಜನ್ಸಿಯಿಂದ ಪರಿಶೀಲನೆ ಮತ್ತು ಲೆಕ್ಕಪರಿಶೋಧನೆ ಮಾಡಿಸಿ, ಪಾಲನೆ ದೃಢೀಕರಣ ಹೊಂದಲು 
ಬದ್ಧವಾಗಿರಬೇಕು ಎಂದು ಹೇಳಿರುವುದು ನಿಜವೇ; 


(ಆ) ಕೆ. ಪಿ. ಎಸ್‌. ಸಿ. ಯು ಗೆಜೆಟೆಡ್‌ ಪ್ರೊಬೇಷನರ್‌ಗಳ ಮುಖ್ಯ ಪರೀಕ್ಷೆ-2015ರ ಡಿಜಿಟಲ್‌ ಮೌಲ್ಯಮಾಪನಕ್ಕೆ ಕೆ. ಟಿ. ಪಿ. ಪಿ. 
ಅಧಿನಿಯಮದ 4 (ಜಿ) ಪ್ರಕರಣದ ಅಡಿಯಲ್ಲಿ ವಿನಾಯ್ತಿ ಪಡೆದಿದೆಯೇ; 


(ಇ) ಹಾಗಿದ್ದಲ್ಲಿ, ಕೆ. ಪಿ. ಎಸ್‌. ಸಿ. ಯು "ಗೆಜೆಟೆಡ್‌ ಪ್ರೊಬೇಷನರ್‌ಗಳ ಮುಖ್ಯ ಪರೀಕ್ಷೆ-2015ರ ಮುಖ್ಯ ಪರೀಕ್ಷೆಯ ಡಿಜಿಟಲ್‌ 
ಮೌಲ್ಯಮಾಪನದ ಸಂಪೂರ್ಣ ಪ್ರಕ್ರಿಯೆಯ ದತ್ತಾಂಶ ಏಕೀಕೃತ ಲೆಕ್ಕಪರಿಶೋಧನೆಯನ್ನು ಕೈಗೊಂಡಿದೆಯೇ? 


